ಕಳೆದ ವರ್ಷವು ಹಿಂದೆಂದೂ ಕಾಣದಂತಹುದಾಗಿತ್ತು. ಕೋವಿಡ್‌- 
19 ಸಾಂಕ್ರಾಮಿಕವು ಜೀವಗಳನ್ನಷ್ಟೇ ಬಆ ತೆಗೆದುಕೊಳ್ಳಲಲ್ಲ. 
ಜೊತೆಗೆ ಸಹಜ ಬದುಕನ್ನೂ ಹದಗೆಡಿಸಿಬಟ್ಟತು. ಈ ವರದಿ 
ತೋರಿಸುವಂತೆ, ಇದೆ ಮತ್ತು ಇಲ್ಲಗಳ ನಡುವೆ ಮೊದಲೇ 
ತೊಳಲಾಡುತ್ತಿದ್ದ ಐಡ ವರ್ಗಗಳನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳತು. 
ಅತಿ ಹೆಚ್ಚು ಬಾಧೆಗೊಳಗಾದ ಒಂದು ವಲಯವೆಂದರೆ, ಶಿಕ್ಷಣ 
ವಲಯ. ಯಾಕೆಂದರೆ, ಒಂದು ಸಣ್ಣ ಗುಂಪು ಇಂಟರ್‌ನೆಟ್‌ 
ಮತ್ತು ಆನ್‌ಲೈನ್‌ ತರಗತಿಗಳ ಅವಕಾಶವನ್ನು ಪಡೆದರೆ, 
ಮತ್ತೊಂದೆಡೆ ದೊಡ್ಡ ಪ್ರಮಾಣದಲ್ಲ ಮಕ್ಕಳು ವರ್ಷವಿಡೀ ಅದರಿಂದ 
ವಂಚಿತರಾಗಬೇಕಾಯುತು . 


ಕೋವಿಡ್‌ 1೨ ಎಂಬುದು ಹಿಂದೆಂದೂ ಕಂಡರಿಯದಂತಹ 
ಪರಿಸ್ಥಿತಿಯೇ ಆದರೂ ಈ ಆಪತ್ತಿನಿಂದ ನಮ್ಮನ್ನು ನಾವು ಹೇಗೆ 
ರಕ್ಷಿಸಿಕೊಳ್ಳಬಹುದಿತ್ತು? ಒಂದು ವೇಳೆ ಇಂತಹುದೇ ಆಪತ್ತು 
ಮತ್ತೊಮ್ಮೆ ಎದುರಾದರೆ ಇಂಥ ಅನ್ಯಾಯಗಳು ಮರುಕಸದಂತೆ 
ಯಾವ ರೀತಿ ಎದುರಿಸಬಹುದು? 


ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣಗಕಳಂತಹ ಸಾರ್ವಜನಿಕ 
ವಲಯಗಳ ಮೇಲೆ ಹೆಚ್ಚಿನ ಹೂಡಿಕೆ ಮತ್ತು ಸಾಮರ್ಥ್ಯ 
ಹೆಚ್ಚಿಸುವಂತೆ ಪ್ರಭುತ್ವದ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಘೇ 
ಪಶ್ನೆಗಿರುವ ನಿಖರವಾದ ಉತ್ತರಗಳಾಗಿವೆ. ಆದರೆ. ಒಂದು ವೇಳೆ 
ನಾವು, ಪಥ ಬದಲಾಲುಸುವಂತಹ ಪರಿಹಾರವನ್ನು 
ಸೂಚಿಸುವುದಾದರೆ, ಅದು ಸಕ್ರಿಯ ಪೌರತ್ವ ಎಂಬ ಪರಿಕಲ್ಪನೆ. 
ಹಾಗಿದ್ದರೆ. ಸಕ್ರಿಯ ಪೌರತ್ವ ಎಂದರೇನು ಮತ್ತು ಅದರ ಗುರಿ ಏನು? 


ಆಳವಾದ ಮತ್ತು ವಿಸ್ಪತವಾದ ಪ್ರಜಾಪ್ರಭುತ್ವದಲ್ಲ. 
ಪ್ರಪಂಚದಾದ್ಯಂತ ಕಾಣುವ ಸಾಮಾನ್ಯ ಪಾಠವೆಂದರೆ, ನಾಗರಿಕರು. 
ನಾಗರಿಕ ವ್ಯವಹಾರಗಳಲ್ಲ ಹೇಗೆ ತೊಡಗಿಸಿಕೊಂಡಿದ್ದಾರೆ ಎಂಬುದು 
ಅವರಿಗೆ ಎಂತಹ ಪ್ರಜಾತಂತ್ರ ದಕ್ಕಿದೆ ಎಂಬುದನ್ನು ನಿರ್ಧರಿಸುತ್ತದೆ. 
ಹಾಗಾಗಿ, ನಮಗೆ ಉತ್ತಮ ಪ್ರಜಾಪ್ರಭುತ್ವ ಸಿಗಬೇಕಾದರೆ ನಾವು 
ಪ್ರಜ್ಞಾವಂತರಾಗಿರಬೇಕು ಮತ್ತು ಸಕ್ರಿಯ ಪೌರರಾಗಿರಬೇಕು i. 
ಸಕ್ರಿಯ ಪೌರತ್ಸವು ನಾಗರಿಕರು ಸರ್ಕಾರದ ಮೇಲೆ ತಮ್ಮ ಹಕ್ಕು 
ಸಾಧಿಸುವುದನ್ನು ಪ್ರೋತ್ಸ್ಥಾಹಿಸುವುದನ್ನು ಆಧಾರವಾಗಿ ಹೊಂದಿದೆ. 
ತೀರಾ ತಳ ಹಂತದಲ್ಲ. ಅದು ಪ್ರಜಾತಂತ್ರವನ್ನು ಗಣರಾಜ್ಯವನ್ನಾಗಿ 
ಅರ್ಥೈಸಿಕೊಳ್ಳುವಂತೆ ಮಾಡುತ್ತದೆ, ಸಂವಿಧಾನದ ಮಹತ್ವ ಮತ್ತು 
ಸಂವಿಧಾನದ ಮೂಲಭೂತ ಹಕ್ಕುಗಳು ಹಾಗು ನಮ್ಮ 
ಸಂವಿಧಾನದಲ್ಲ ಹೇಳಲಾಗಿರುವ ನಿರ್ದೇಶನಾ ತತ್ವಗಳನ್ನು 
ಅರ್ಥೈಸಿಕೊಳ್ಳುವಂತೆ ಮಾಡುತ್ತದೆ. ಇವೆಲ್ಲ ಪ್ರಾಥಮಿಕ 
ಪರಿಕಲ್ಪನೆಗಳು ಎಂದು ನೀವು ಹೇಳಬಹುದು. ಆದರೆ, ಸ್ವಾತಂತ್ರ್ಯ 
ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆಯ ನಡುವಿನ 
ವ್ಯತ್ಯಾಸವೇನು ಎಂದು ಒಂದಷ್ಟು ಜನರನ್ನು ಕೇಆ ನೋಡಿ. ಅವರ 
ಉತ್ತರದಿಂದ ನೀವು ದಂಗಾಗುತ್ತೀರಿ! 


ಆಧುನಿಕ ಪಜಾಪ್ರಭುತ್ವವು ಯಾವ ಅಡಿಪಾಯದ ಮೇಲೆ ನಿಂತಿದೆ 
ಎಂದು ಅರ್ಥೈಸಿಕೊಳ್ಳುವುದು ಇಲ್ಲ ಸೂಚನಾತೃಕವಾಗಿರಬಹುದು. 
ಉದಾಹರಣೆಗೆ, ಮತದಾನದಲ್ಲ ಪಾಲ್ಗೊಳ್ಳುವಿಕೆ. ನಾಗರಿಕ 
ಪ್ರತಿಭಟನೆಗಳು ಮತ್ತು ಸರ್ಕಾರದ ಮೇಲೆ ಹಕ್ಕು ಸಾಧಿಸುವುದು. 
ಇವೆಲ್ಲಾ ಪೌರರಾಗಿ ಪಾಲ್ಗೊಳ್ಳುವ ಸಾಮಾನ್ಯ ಮಾರ್ಗಗಳು. 
ಚುನಾವಣಾತ್ಮಕ ಪಾಲ್ಲೊಳ್ಳುವಿಕೆಯು ಚುನಾವಣಿ ಮತ್ತು 
ಪ್ರತಿಭಟನೆಯ ಅಬ್ಬರದ ಜೊತೆಗೆ ಸಹಜವಾಗಿಯೇ ಬಂದುಜಲ್ಟವೆ. 
ಆದರೆ ಮೂಲಸೌಕರ್ಯಗಳಗಾಗಿ ಹಕ್ಕು ಸಾಧಿಸಲು, ಅದನ್ನು 
ಒದಗಿಸಲು ಸರ್ಕಾರ ವಿಫಲವಾದಾಗ ಅದರ ಮೇಲೆ ಪ್ರಜೆಗಳು 
ನಿಯಂತ್ರಣ ಕಳೆದುಕೊಂಡಿರುತ್ತಾರೆ ಎಂದಾಗುತ್ತದೆ. ಸಕ್ರಿಯ 
ಪೌರತ್ವ ಕುರಿತ ನಾಲ್ಗನೇ ಅಂಶವನ್ನು ಸೇರಿಸುವುದಾದರೆ, ಸರ್ಕಾರದ 
ಮೇಲೆ ಕಳೆದುಕೊಂಡ ನಿಯಂತ್ರಣವನ್ನು ಮತ್ತೆ ಪಡೆಯಲು ಸಕ್ರಿಯ 
ಪೌರತ್ವವು ನೆರವಾಗಬಲ್ಲದು. ಸರ್ಕಾರವು ಕಡ್ಡಾಯವಾಗಿ ಪೌರರಿಗೆ 
ಕೊಡಬೇಕಾದುದನ್ನು ಹಕ್ಕೊತ್ತಾಯದಿಂದ ಪಡೆದುಕೊಳ್ಳಲು ಸಕ್ರಿಯ 
ಪೌರತ್ವವು ನೆರವಾಗುತ್ತದೆ. 


ಒಟ್ಲಾರೆಯಾಗಿ ಹೇಳುವುದಾದರೆ. ಸಕ್ರಿಯ ಪೌರರು. 
ಕಾನೂನಾತ್ಯಕವಾಗಿ ನ್ಯೂನತೆಗಳನ್ನು ಪರಿಶೀಅಸುವುದೂ, 
ಜಾಗೃತ ಕ್ರಿಯಾಶೀಲ ಪ್ರಜೆಗಳಾಗಿ, ಇತರ ಪ್ರಜೆಗಳ ಜೊತೆ ಸೇರಿ 
ಕೆಲಸ ಮಾಡುವುದು, ಶಾಸನಕಾರರು ಮತ್ತು ಸ್ಥಳೀಯ 
ಸರ್ಕಾರಗಳು ಸುಸೂತ್ರ ಆಡಳತ ನಡೆಸಲು ಪೂರಕ. 
ಉದಾಹರಣೆಗೆ, ಬೆಂಗಳೂರಿನ ಕೆರೆಗಳು ಮಲನತೆಯುಂದ 
ಶಾಂತಿಯ ತಾಣಗಳಾಗಿ ಮಾರ್ಪಾಡುಗೊಳ್ಳಲು ವಾರ್ಡ್‌ 
ಅಧಿಕಾರಿಗಳು ಮತ್ತು ಸ್ಥಳೀಯ ಕಾರ್ಪೊೋರೇಟರ್‌ಗಳೊಂದಿಗೆ 
ಶ್ರಮವಹಿಸಿದ ನಾಗರಿಕರು ಅಭನಂದನಾರ್ಹರು. 


ನಮ್ಮ ಪ್ರಜಾಪ್ರಭುತ್ವವನ್ನು ಅರ್ಥಮಾಡಿಕೊಳ್ಳುವುದು 


ರಾಜ್ಯದ ಆಡಳತ ಯಂತ್ರವು ಹೇಗೆ ಕೆಲಸ ಮಾಡುತ್ತದೆ ಎಂದು 
ವಾಗರಿಕರು ಅರ್ಥ ಮಾಡಿಕೊಳ್ಳದ ಕಾರಣಕ್ಕೆ ತಮ್ಮ ಹಕ್ಕುಗಳು 
ಮತ್ತು ಅದನ್ನು ಪಡೆದುಕೊಳ್ಳುವ ಹೋರಾಟದಲ್ಲ ನಾಗರಿಕರೇ 
ಎಷ್ಟೋ ಬಾರಿ ಸೋಲುತ್ತಾರೆ. ಪರಿಣಾಮವಾಗಿ. ಮಹತ್ವದ 
ಸೇವೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದಕ್ಷಾಗಿ 
ಹೋರಾಡುವುದು ಕೈಗೆಟುಕದ ಕನಸಾಗಿ ಉಳದುಜಡುತ್ತದೆ. 
ಆದ್ದರಿಂದ, ಈ ರೀತಿಯ ಶಿಕ್ಷಣದ ಪ್ರಕ್ರಿಯೆಯು ತಕಹಂತದಲ್ಲೇ 
ಆರಂಭವಾಗಖೇಕು. ಆಗ ನಮ್ಯ ಪ್ರಜಾಪ್ರಭುತ್ವದ ಮೂಲಸತ್ವವನ್ನು 
ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅವುಗಳನ್ನು 
ತಳಹಂತದಲ್ಲೇ ಮುಂಚೂಣಿಗೆ ತರುವುದರ ಹಿಂದಿನ 
ಮೌಲ್ಯವೇನು? ಅದರಿಂದ ಯಾವ ಸಮಸ್ಯೆಗಳು ಬಗೆಹರಿಯ- 
ಬಹುದು? 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


119 


120 


ಹಕ್ನುಗಳ ಅರಿವು 


ತಕಳಹಂತದಲ್ಲೇ ಶಿಕ್ಷಣ ನೀಡುವುದರಿಂದ ನಾಗರಿಕರು ತಮ್ಮ 
ಹಕ್ಕುಗಳ ಬಗ್ಗೆ ಜಾಗ್ಯತರಾಗಿರಲು ಸಾಧ್ಯವಾಗುತ್ತದೆ. ಜಾಗೃತಿಯೇ 
ಬದಲಾವಣಿಯ ಮೊದಲ ಹೆಜ್ಜೆ. ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲ 
ಜಾಗೃತರಾಗುವುದರಿಂದ ಅವರು ಕಡಿಮೆ ಗುಣಮಟ್ಟದ್ದನ್ನು 
ಗುರುತಿಸಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ, ರಾಜ್ಯದಲ್ಲಿ 
ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ 
ಹೊಣಿ ಎಂದು ವಿದ್ಯಾರ್ಥಿಗಳಗೆ ಮನದಟ್ದಾದಾಗ ಅವರು ತಮ್ಮ 
ಸಮುದಾಯಗಳಕಲ್ಲನ ಕಾನೂನು ಸುವ್ಯವಸ್ಥೆಯನ್ನು ಪಾಲಅಸುವುದು 
ಸ್ಥಳೀಯ ಪೊಲೀಸರ ಕರ್ತವ್ಯ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. 
ಕಾನೂನು ಸುವ್ಯವನ್ಥೆ ಜಾರಿಯಲ್ಲರಿಸುವಂತೆ ಮಕ್ಕಳು ಪೊಲೀಸ್‌ 
ಠಾಣಿಗೆ ಹೋಗಿ ಆರ್ರಹಿಸಲಾಗದೇ ಇರಬಹುದು. ಆದರೆ ಅವರು 
ತಮ್ಮ ಹಿರಗೆಯವರಲ್ತ್ಲ ಈ ಸಂಬಂಧ ಜಾಗ್ಯತಿ ಮೂಡಿಸಲು ಸಾಧ್ಯ. 


ಸಾಮಾಜಕ ಸಮಸ್ಯೆಗಳ ಅರಿವು 


ಆಡಳತ, ಮಾರುಕಲ್ಲೆಗಳು ಮತ್ತು ಸಮಾಜ- ಈ ಮೂರು ಆಧುನಿಕ 
ಪ್ರಜಾಪ್ರಭುತ್ವದ ಆಧಾರ ಸ್ಪಂಭಗಳು. ರಘಫುರಾಮ್‌ ರಾಜನ್‌ ಅವರು 
ತಮ್ಮ ಪುಸ್ತಕ 'ದಿ ಥರ್ಡ್‌ ಪಿಲ್ಲರ್‌'ನ್ತ (The Third Pillar) 
ಮೂರನೇ ಸ್ತಂಭವಾದ ಸಮಾಜವನ್ನು ಸದೃಢಗೊಳಸುವುದನ್ನು 
ಅದ್ಭುತವಾಗಿ ವಿವರಿಸುತ್ತಾರೆ. ಕಳೆದೆರಡು ದಶಕಗಳಂ೦ದ ಆಡಳತ 
ವೈಫಲ್ಯದಿಂದಾಗಿ ಸಮಾಜವು ದುರ್ಬಲಗೊಳ್ಳುತ್ತಿದೆ ಮತ್ತು ತಮ್ಮ 
ಆರ್ಥಿಕ ಮಟ್ಟ ಸುಧಾರಣೆಯಾಗುತ್ತಿದ್ದಂತೆ ಮವಾಗರಿಕರು 
ಸರ್ಕಾರವನ್ನು ಒತ್ತಾಯುಸುವುದರ ಬಧ್ಣೆ ನಿರಾಸಕ್ತಿ ವಹಿಸುತ್ತಾರೆ. 
ಸಕ್ರಿಯ ಪೌರತ್ವವು ಈ ಮೂರನೇ ಸ್ತಂಭವನ್ನು ಸದೃಢಗೊಳಸುವ 
ನಿಟ್ಟನಲ್ಲಯೂ ನೆರವಾಗಿ, ಸಮಾನತೆಯ ಸಮಾಜ ನಿರ್ಮಾಣದತ್ತ 
ಹಂತಹಂತವಾಗಿ ಬದಲಾವಣಿ ಮಾಡಬಲ್ಲದು. ಉದಾಹರಣೆಗೆ, 
ಜಾತಿಯ ಆಧಾರದಲ್ಲ ತಾರತಮ್ಯ ಆಗದಂತೆ ಆಡಳತವು 
ನಿಯಂತ್ರಣಾ ಚೌಕಟ್ಟು ಹೇರಬಹುದು. ಆದರೆ, ಇದರಲ್ಲ ಸಮಾಜವೂ 
ಮಹತ್ವದ ಪಾತ್ರ ವಹಿಸುವುದು ಬಹಳ ಮುಖ್ಯ. ಸಕ್ರಿಯ ಪೌರತ್ವವು 
ಸಾಮಾಜಕ ಸಮಸ್ಯೆಗಳ ಕುರಿತು ಸಂವಹನ ಮತ್ತು ಜಾಗೃತಿ 
ಆಂದೋಲನ ಕೈಗೊಳ್ಳುವ ಮೂಲಕ ಮಕ್ಕಳಲ್ಲ ಸಕ್ರಿಯ ಪೌರತ್ವದ 
ಕುರಿತು ಪರಿಣಾಮಕಾರಿಯಾಗಿ ಅರಿವು ಮೂಡಿಸ-ಬಹುದು. 


ಪರಿಹಾರ ಕಂಡುಕೊಳ್ಳುವುದು 


ವಿದ್ಯಾರ್ಥಿಗಳು ಆಡಳತಾತ್ಕಕ ರಚನೆಗಳು, ಸ್ಥಳೀಯ ಸರ್ಕಾರಗಳು 
ಮತ್ತು ಚೌಕಟ್ಟುಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ 
ಪರಿಹಾರಾತ್ಮಕ ಮನಸ್ಥಿತಿ ನಿರ್ಮಾಣವಾಗುತ್ತದೆ. ಉದಾಹರಣೆಗೆ, 
ವಿದ್ಯಾರ್ಥಿಗಳು ವಾರ್ಡ್‌ ಮಟ್ಟದ ಸಮಿತಿಗಳು ಮತ್ತು ಅವುಗಳ 
ಕಾರ್ಯಮಿತಿಯನ್ನು ತಿಳದುಕೊಂಡಾಗ ಸರ್ಕಾರಗಳು ನಮ್ಮ 
ಕೈಗೆಟುಕುತ್ತವೆ ಮತ್ತು ಜವಾಬ್ದಾರಿಯುತವಾಗಿವೆ ಎಂಬುದು 
ಅರ್ಥವಾಗುತ್ತದೆ. ವೈವಿಧ್ಯಮಯ ದೇಶದ ಕೆಲವು ಸ್ಥಳೀಯ 
ಸಮಸ್ಯೆಗಳಗೆ ಪರಿಣಾಮಕಾರಿ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲ 
ಪಕ್ಕಾ ಸ್ಥಳೀಯವೆನಿಸುವ ಉಪಾಯಗಳು ಬೇಕಾಗುತ್ತವೆ. 
ಉದಾಹರಣಿಗೆ, ಘನ ತ್ಯಾಜ್ಯ ನಿರ್ವಹಣಿಯ ಕ್ಷೇತ್ರವು ತೀರಾ 
ಸ್ಥಳೀಯವಾದುದು ಹಾಗು ತಮ್ಮದೇ ಆಸುಪಾಸಿನ ಈ ಸಮಸ್ಯೆಗೆ 
ವಿದ್ಯಾರ್ಥಿಗಳು ಪರಿಹಾರೋಪಾಯವನ್ನು ಕಂಡುಕೊಳ್ಳಲು ಸಾಧ್ಯ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಶಾಲೆಯಲ್ಲ ಪೌರತ್ವದ ಬೋಧನೆ 


ಈಗಾಗಲೇ ನಾವು 'ಏನು' ಮತ್ತು 'ಯಾಕೆ' ಎಂಬುದನ್ನು 
ನೋಡಿದ್ದೇವೆ. ಈಗ 'ಹೇಗೆ' ಎಂಬುದರತ್ತ ಗಮನ ಕೊಡಬೇಕಾಗಿದೆ. 
ಪ್ರಜಾಪ್ರಭುತ್ವವು ನಾಗರಿಕರ ಸಕ್ರಿಯ ಸಹಭಾಗಿತ್ವದ ಮೇಲೆ 
ಅವಲಂಚಬಸಿದೆ.ಗಣಿತದ ಮೂಲತತ್ವಗಳು ಮತ್ತು ಭೌತವಿಜ್ಞಾನವನ್ನು 
ಕಅಸಲು ತೆಗೆದುಕೊಳ್ಳುವಷ್ಟು ಸಮಯವನ್ನು ನಾವು ಮಕ್ಕಳಿಗೆ 
ಪೌರತ್ವದ ಬಗ್ಗೆ ಬೋಧಿಸಲು ತೆಗೆದುಕೊಳ್ಳುತ್ತೇವೆಯೇ? 
ತರಗತಿಗಕಳಲ್ಲ ಆಸಕ್ತಿ ಮತ್ತು ತೊಡಗಿಸಿಕೊಳ್ಳುವಿಕೆಯನ್ನು 
ನಿರ್ಮಿಸುವುದು ಹೇಗೆ? ತರಗತಿಗಳು ಬೃಹತ್‌ ಸಮಾಜದ 
ಸೂಕ್ಕರೂಪಗಳಾಗಿರುವ ಕಾರಣ ಅದೇ ಉಪಾಯ ಮತ್ತು 
ವಿಧಾನವನ್ನು ಅನುಸರಿಸುವುದು ಸಹಕಾರಿಯಾಗಬಹುದು. ಹಾಗೆ 
ಸಕ್ರಿಯ ಪೌರತ್ವದ ಬಣ್ಣೆ ತರಗತಿಗಳಲ್ಲ ಪರಿಣಾಮಕಾರಿಯಾಗಿ 
ಖೋಧಿಸಬಹುದಾದ ಕೆಲವು ಮಾರ್ಗಗಳು ಇಲ್ಲವೆ. 


ದೈನಂದಿನ ಸುದ್ದಿ ಮತ್ತು ಚರ್ಚೆಗಳು 


ತರಗತಿಯಲ್ಲನ ಬೋಧನೆಯನ್ನು ಪೌರತ್ವದ ಪರಿಕಲ್ಪನೆ, ಸ್ಥಳೀಯ 
ಸರ್ಕಾರಗಳು ಮತ್ತು ಶಾಸನ ರಚನೆಯ ಬಣ್ಣೆ ಚರ್ಜಿಸಲು 
ಬಳಸಿಕೊಳ್ಳುವಂತೆಯೇ, ಪ್ರತಿನಿತ್ಯ ಅಸೆಂಬ್ಲಂಯಲ್ಲ 10 
ನಿಮಿಷಗಳನ್ನು ಪತ್ರಿಕೆಗಳ ಸುದ್ದಿ ಶೀರ್ಷಿಕೆಗಳನ್ನು ಓದಲು ಮತ್ತು 
ಚರ್ಚಿಸಲು ಮೀಸಲಡಬಹುದೇ? ಹಾಗೆಯೇ, ವಾರಕ್ಟೊಂ೦ದು ಬಾರಿ 
ಎಲ್ಲಾ ಸುದ್ದಿಗಳ ಕುರಿತು ಗಂಭೀರ ಚರ್ಚೆ ಏರ್ಪಡಿಸಿದರೆ 
ಅಮಗಳನ್ನ್ನ ಇನ್ನಷ್ಟು ಚೆನ್ನಾಗಿ ಅರ್ಥೈಸಿಕೊಳ್ಳಲು 
ಸಹಾಯವಾಗುತ್ತದೆ. ಈ ವಾರದ ಕಾರ್ಯಕ್ರಮದಲ್ಲ. ಮಹತ್ವದ 
ಸಂಗತಿಗಳ ಕುರಿತು ವಿದ್ಯಾರ್ಥಿಗಳ ನಡುವೆ ಚರ್ಚೆ 
ಏರ್ಪಡಿಸಬಹುದು. ಉದಾಹರಣೆಗೆ, ಕೃಷಿ ಕಾನೂನು ಮತ್ತು ಅದಕ್ಕೆ 
ಸಂಬಂಧಿಸಿದ ಸಮಸ್ಯೆಗಳ ಕುರಿತು ಚರ್ಚೆ ಏರ್ಪಡಿಸಬಹುದು. 


ಸಂಸದೀಯ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು 


ಶಾಲಾಮಟ್ಟದಲ್ಲ ಒಂದು ಚುನಾವಣಿ ನಡೆಸಿ ಅಣಕು ಸಂಸತ್ತು 
ರಚನೆಮಾಡಿ. ಚರ್ಚೆ ಏರ್ಪಡಿಸಿ ಸಂಸದೀಯ ಚಟುವಟಕೆಗಳನ್ನು 
ವಿಶ್ಲೇಷಣಿ ಮಾಡಬಹುದು. ಪ್ರ ಸುವುದನ್ನು ಸುಲಭವಾಗಿ 
ಪ್ರೋತ್ಸಾಹಿಸದ ಸಂಸ್ಥೃತಿಯಲ್ಲ ರಚನಾತ್ಮಕ ಚರ್ಚೆ ಮತ್ತು 
ಸಂವಾದಗಳನ್ನು ಪ್ರೋತ್ಸಾಹಿಸುವುದು ಬಹಳ ಮುಖ್ಯು. ಇವು 
ಮಕ್ಕಳಗೆ, ನೀತಿನಿಯಮಗಳನ್ನು ರೂಪಿಸಲು ಮತ್ತು ಸಾರ್ವಜನಿಕ 
ಜೀವನಕ್ಕೆ ಅಗತ್ಯವಾದ ಚೌಕಾಸಿ ಮಾಡುವ, ಸಹಾನುಭೂತಿ 
ತೋರಿಸುವ ಮತ್ತು ರಾಜ ಮಾಡಿಕೊಳ್ಳುವಂತಹ ಮೌಲ್ಯಗಳ ಬಣ್ಣೆ 
ಪ್ರಮುಖ ಪಾಠಗಳಾಗುತ್ತವೆ. ಪ್ರಜಾಪ್ರಭುತ್ವವು ಸಕ್ರಿಯವಾಗಿರುವಾಗ 
ಅದನ್ನು ಪುನರ್‌ ಸ್ಥಾಪಿಸುವಾಗ ನಾವು ಈ ಎಲ್ಲ ಪ್ರಕ್ರಿಯೆಗಳು 
ಸಂವಿಧಾನ ಚೌಕಟ್ಟನೊಳಗೆಯೇ ಇರುವಂತೆ ನೋಡಿಕೊಳ್ಳಬೇಕು. 
ಶಾಲೆಯು ತನಗೆ ತಾನೇ ಒಂದು ಸನ್ನದು ಹಾಕಿಕೊಂಡು ಅದನ್ನೇ 
ಸಂವಿಧಾನದಂತೆ ನಡೆಸಬಹುದು. ಆಗ ಅದು ಸಾಂವಿಧಾನಿಕ 
ಗಣರಾಜ್ಯವು, ಆಧುನಿಕ ಪ್ರಜಾಪ್ರಭುತ್ವವು ರಾಜಪ್ರಭುತ್ವಕ್ಕಿಂತ ಹೇಗೆ 
ವಿಭಿನ್ನವಾಗಿದೆ ಎಂಬುದನ್ನು ಅಂತ್ತಗತಗೊಳಸುತ್ತದೆ. 


ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳನ್ನು ಮತ್ತು ಪರಿಕಲ್ಪನೆಗಳನ್ನು 
ಅರ್ಥಮಾಡಿಕೊಳ್ಳುವುದು 


ಎಲ್ಲಾ ಪ್ರಮುಖ ಚುನಾವಣಿಗಳನ್ನೇ ಗಮನಿಸಿ, ಶಾಲೆಗಳಲ್ಲ 
ವಿದ್ಯಾರ್ಥಿಗಳಗೆ ವಯಸ್ಥರ ಮತದಾನ ಸಂಬಂಧಿ ವಿಚಾರಗಳನ್ನು 


ವಿವರಿಸಿ ವಿಶ್ಲೇಷಣಿ ಮಾಡಬಹುದು. ಉದಾಹರಣೆಗೆ, ವಯಸ್ಸ 
ಮತದಾನದ ಪರಿಕಲ್ಲನೆಯಲ್ಲ "18 ವರ್ಷ ತುಂಬದ ಎಲ್ಲಾ 
ನಾಗರಿಕರು ಮತ ಚಲಾಯುಸುವುದು' ಎಂಬ ಸಿದ್ಧಸೂತ್ರವನ್ನು 
ಮಾತ್ರ ವಿದ್ಯಾರ್ಥಿಗಳಗೆ ಹೇಳಆಕೊಡುವುದಲ್ಲ. ಬದಲಾಗಿ, 
ಜಗತ್ತಿನೆಲ್ಲೆಡೆಯ ಸ್ವಾತಂತ್ರ್ಯ ಹೋರಾಟ ಅಥವಾ 'ಮತಾಧಿಕಾರ 
ಆಂದೋಲನ’ (sufrage movements)ವನ್ನು ಚಾರಿತ್ರಿಕ 
ಸಂದರ್ಭದಲ್ಲಟ್ಟು ವಿವರಿಸಿ, ಬಳಕ ವಯಸ್ಸ ಮತದಾನದ 
ಪರಿಕಲ್ಪನೆಯನ್ನು ಚರ್ಚಿಸಬೇಕು. ಪ್ರಾತ್ಯಕ್ಷಿಕೆ ಮತ್ತು ಪಾಠಗಳನ್ನು 
ಮುಗಿಸಬೇಕಾದ ಒತ್ತಡದಿಂದಾಗಿ ಇದು ಸ್ಟಲ್ಪ ಕಷ್ಟವಾದೀತು. ವಾವು 
ಪ್ರತಿ ವಾರವೂ ಆಯಾ ಪಾಠಗಳ ಜೊತೆಗೆ ಸಾಮಾನ್ಯ ಸಂಗತಿಗಳ 
ಚರ್ಚೆಗೆ ಸಮಯ ನಿಗದಿ ಮಾಡಬಹುದು. ಉದಾಹರಣೆಗೆ, 
ಮತಾಧಿಕಾರದ ಕುರಿತ ಆಂದೋಲನವನ್ನು ಪ್ರಜಾಪ್ರಭುತ್ವ ಮತ್ತು 
ಅಂಗಾಧರಿತ ಹಕ್ಕುಗಳ ಜಾಗೃತಿ ಜತೆಗೆ ಬೆನೆಯಬಹುದು! 


ಅಡಿಟಪ್ಪಣಿಗಳು 


ಹಾಗೆಯೇ, ಭೂಗೋಳಶಾಸ್ತದಲ್ಲ ಆಹಾರದ ಬಗೆಗಳನ್ನು 
ವೈವಿಧ್ಯದಲ್ಲ ಏಕತೆಯೊಂದಿಗೆ ಬೆಸೆಯಬಹುದು. 


ಪ್ರಜಾಪ್ರಭುತ್ಸವು. ಆಳವಾಗಿ ಬೇರೂರಿ, ಕಟ್ಟಕಡೆಯ ವ್ಯಕ್ತಿಗೂ 
ಪ್ರಯೋಜನ ಸಿಗುವಂತಾಗಬೇಕಾದರೆ, 'ಚಿಕ್ಷವರಿರುವಾಗಲೇ 
ಹಿಡಿದುಕೊಳ್ಳ- ಅವರ ಬೆಳವಣಿಗೆಯನ್ನು ಗಮನಿ#ಿ' (catch them 
young - watch them grow’) ಎ೦ಬ ಸೂತ್ರವನ್ನು 
ಅನುಸರಿಸಬೇಕು. ಅದಕ್ಕಾಗಿ ನಮ್ಮ ಮಕ್ಕಳಗೆ ಪೌರತ್ವದ ಪಾಠಕ್ಷೆ 
ಹೆಚ್ಚು ಆದ್ಯತೆ ನೀಡಬೇಕಾಗಿದೆ. ಜಗತ್ತಿನಾದ್ಯಂತ ಕೇಂದ್ರೀಕೃತ 
ಆಡಳತ ಹೆಚ್ಚುತ್ತಿರುವ ಈ ಹೊತ್ತಿನಲ್ಲ ನಾಗರಿಕರಾಗಿ ನಾವು 
ಹಿಂತಿರುಗಿ ನೋಡಬೇಕಾಗಿದೆ. 7೦ ವರ್ಷಗಳ ಹಿಂದೆ ಕಂಡ 
ಕನಸನ್ನು ಅರ್ಥ ಮಾಡಿಕೊಳ್ಳುವ ದಿಸೆಯಲ್ಲ ಹೊಸ ಪುಟಪೊಂದನ್ನು 
ತೆರೆಯುವುದು ನಮಗೆ ಜಟ್ಟದ್ದು. 


i  https://www.livemint.com/news/india/what-2020-did-to-india-s-inequality-11610982667419.html 
ii (https://indianexpress.com/article/india/delhi-survey-school-education-govt-facilities-computers-7146867/) 


iii (https://www.thehindu.com/opinion/op-ed/a-leaf-from-stacey-abrams-book/article33156100.ecex) 


suj02906@gmail.com 


ಸುಮನ್‌ ಜೋಶಿ ಅವರು ಪ್ರಸ್ತುತ ಬೆಂಗಳೂರಿನ ತಕ್ಷಶಿಲಾ ಸಂಸ್ಥೆಯಲ್ಲ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ವೃತ್ತಿಜೀವನದಲ್ಲ ಮಾನವ ಸಂಪನ್ಕೂಲ (ಎಚ್‌.ಆರ್‌). ಪ್ರೋಸೆಸ್‌ ಮತ್ತು ಕ್ಲಾಅಆಟ ಮುಂತಾಗಿ 
ಹಲವು ಕ್ಷೇತ್ರಗಕಲ್ಲ ಕಾರ್ಯ ನಿರ್ವಹಿಸಿದ್ದಾರೆ. ಈಗ ಪಬ್ದಕ್‌ ಪಾಲಸಿ (ಸಾರ್ವಜನಿಕ ನೀತಿನಿಯಮ) ಕ್ಷೇತ್ರದಲ್ಲಿ 
ಉತ್ಸುಕರಾಗಿದ್ದಾರೆ. ಉತ್ತಮ ಕ್ರೀಡಾಪಟು, ಓದು ಮತ್ತು ಬರಹದ ಹವ್ಯಾಸವೂ ಇದೆ. ಸುಮನ್‌ ಅವರ ಸಂಪರ್ಕಕ್ಕೆ: 


ಮಾಡಿಸುವವರು/ ಪುಟ ೨೦. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಮಕ್ಕಳನ್ನು ಭವಿಷ್ಯದ ಪ್ರಜೆಗಳಾಗಿ ನೋಡುವುದಕ್ಕಿಂತ ಪಠ್ಯ ಅಭವೃದ್ಧಿಪಡಿಸುವವರು 
ಮತ್ತು ಶಿಕ್ಷಕರು ಅವರನ್ನು ವರ್ತಮಾನದ ಪ್ರಜೆಗಳನ್ನಾಗಿಯೇ ನೋಡಬೇಕು (ಗHಂwe 


& Covell, 2009). ಅವರಿಗೆ ಒದಗಿಸಲಾಗುವ ಅನುಭವಗಳು ಮಕ್ಕಳು ಇಲ್ಲ ಏನು 
ಮಾಡಬಹುದು, ಅವರು ಮತ್ತು ಅವರ ಸಮುದಾಯದವರ ಬದುಕಿನಲ್ಲ ಬದಲಾವಣೆ 
ತರಲು ಅನುಕೂಲವಾಗುವಂತೆ ವಿನ್ಯಾಸಗೊಂಡಿರಬೇಕು. 


- ರಿಚಾ ಪಾಂಡೆ, ಕತೆಗಳ ಮೂಲಕ ಸಕ್ರಿಯ ಪೌರತ್ವವನ್ನು ಮನದಟ್ಟು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


121 


